ಟಔಎಲ್‌ಎಮ್‌ ಏಕೆ: ಉದ್ದೇಶಗಳು ಮತ್ತು ಉಪಯೋಗಗಳು 


ಸ್ವಾತಿ ಸರ್ಕಾರ್‌ 


ಯಾವುದೇ ಪರಿಣಾಮಕಾರಿ ಶಿಕಣಶಾಸ್ತವು ಮಕ್ಕಳಿಗೆ ಗಣಿತವನ್ನು ಕಲಿಸುವಲ್ಲಿ ಅದರಲ್ಲೂ 
ವಿಶೇಷವಾಗಿ ಪ್ರಾಥಮಿಕ ಹಂತದಲ್ಲಿ ಹೊಸ ವಿಷಯಗಳನ್ನು ಪರಿಚಯಿಸುವಾಗ ಬೋಧನಾ 
ಸಾಮಗ್ರಿಗಳನ್ನು ಒಳಗೊಂಡಿರಬೇಕು. ಇದಕ್ಕ ಮೂರು ಕಾರಣಗಳಿವೆ: 


ಮೊದಲನೆಯದಾಗಿ, ಗಣಿತದ ಎಲ್ಲಾ ಪರಿಕಲ್ಪನೆಗಳು ಅಮೂರ್ತವಾಗಿವೆ. ಕಾಲಕ್ರಮೇಣ 
ನಿಧಾನವಾಗಿ ಇವು ನಮ್ಮ ಮನಸ್ಸಿನಲ್ಲಿ ಪರಿಕಲ್ಪನೆಗಳಾಗಿ ರೂಪುಗೊಳ್ಳುತ್ತವೆ. ನಾವು 
ಮೂರ್ತ ವಸ್ತುಗಳೊಂದಿಗೆ ಆಟಿವಾಡುವಾಗ, ಮೂರ್ತ ಉದಾಹರಣೆಗಳಿಂದ ಉದ್ಭವಿಸುವ 
ಸಂಖ್ಯೆಗಳು ಮತ್ತು ಆಕಾರಗಳಿಗೆ ಸಂಬಂಧಿಸಿದ ಸಾಮಾನ್ಯ ಪರಿಕಲ್ಪನೆಗಳನ್ನು ನಮ್ಮ 
ಮನಸ್ಸು ಕಿಮೇಣ ಗಹಿಸುತ್ತದೆ. ಆದ್ದರಿಂದ ಪ್ರಾಥಮಿಕ ಹಂತದಲ್ಲಿ ಪ್ರತಿಯೊಂದು ಹೊಸ 
ಪರಿಕಲ್ಪನೆಯನ್ನು ಮೂರ್ತ ವಸ್ತು ಅಥವಾ ಕಲಿಕಾ ಸಾಧನಗಳೊಂದಿಗೆ ಪರಿಚಯಿಸಬೇಕು. 
ಪೂರ್ಣ ಸಂಖ್ಯೆಗಳ ವಿವಿಧ ಅಂಶಗಳನ್ನು ಕಲಿಸಲು ಮತ್ತು ಅವು ಬೀಜಗಣಿತಕ್ಕೆ ಹೇಗೆ 
ಸಂಬಂಧಿಸಿವೆ ಎಂಬುದನ್ನು ನಾವು ಕಲಿಕಾ ಸಾಧನಗಳ ಉದಾಹರಣೆಗಳ ಮೂಲಕ 
ತಿಳಿಸುತ್ತೇವೆ. 


ಎರಡನೆಯದಾಗಿ, ಗಣಿತವು ಬಹಳಷ್ಟು ಸಾಂಪ್ರದಾಯಿಕ ರೂಢಿಯನ್ನು ಮತ್ತು 
ನಿಯಮಗಳನ್ನು ಒಳಗೊಂಡಿದೆ, ನಿರ್ದಿಷ್ಟವಾಗಿ ಹೇಳುವುದಾದರೆ ನಾವು ಸಂಖ್ಯೆಗಳನ್ನು 
ಬರೆಯುವ ವಿಧಾನ. ಯಾವುದೇ ತರ್ಕವಿಲ್ಲದ ರೂಢಿಗಳನ್ನು ಕೇವಲ ಒಡನಾಟಿದ ಮೂಲಕ 
ಮಾತ್ರ ಕಲಿಯಬಹುದು. 


ಕಲಿಕಾ ಸಾಧನಗಳು ಆ ಒಡನಾಟಿವನ್ನು ಹಲಗೆ ಬಳಪ (chalk and bಂard) ಅಥವಾ 
ಡ್ರಾಯಿಂಗ್‌ಗಿಂತ ಹೆಚ್ಚು ಬಲವಾಗಿ ಸ್ಥಾಪಿಸಲು ಸಹಾಯ ಮಾಡುತ್ತವೆ. ಏಕೆಂದರೆ 
ಇವುಗಳನ್ನು ಅತ್ತಿತ್ತ ಚಲಿಸಬಹುದು. ಹೀಗಾಗಿ ಅವು ಕೇವಲ ನೋಡಲು ಸಾಧ್ಯವಾಗುವ 
ಫಲಿತಾಂಶ ನೀಡುವುದು ಮಾತ್ರವಲ್ಲದೆ ಮೂರ್ತರೂಪದ ಹಾಗೂ ಸ್ನಾಯು ಸಂವೇದನೆಯ 
ಮೂಲಕ ಮೆದುಳು ಗಹಿಸಬಲ್ಲ ಕಲ್ಪನೆಗಳು ಮತ್ತು ವಸ್ತುಗಳ ನಡುವೆ ಮಾನಸಿಕ ಸಂಪರ್ಕ 
ರಚಿಸಲು ಸಹಾಯ ಮಾಡುತ್ತವೆ. ಇದು ಸ್ಥಾನ ಬೆಲೆ(।ೂ valಟu)ಯನ್ನು ಕಲಿಯುವಲ್ಲಿ 
ಮತ್ತು ಬೀಜಗಣಿತ ಅಥವಾ ರೇಖಾಗಣಿತಕ್ಕೆ ಸಂಬಂಧಿಸಿದಂತೆ ವಿವಿಧೆಡೆ ಇದನ್ನು 
ಬಳಸುವಾಗ ಅರಿವಿಗೆ ಬಂದಿದೆ. 


ಮೂರನೆಯದಾಗಿ, ನಿರ್ದಿಷ್ಟವಾಗಿ ಗಣಿತವು ಒಂದರ ಮೇಲೆ ಇನ್ನೊಂದನ್ನು ನಿರ್ಮಿಸುತ್ತಾ 
ಶ್ರೇಣಿಕೃತ ಮಾದರಿಯತ್ತ ಒಲವು ತೋರುತದೆ. ಅಂದರೆ ಪರಿಕಲ್ಪನೆಗಳನ್ನು ಕ್ರಮಾನುಗತ 
ರೀತಿಯಲ್ಲಿ ಆಯೋಜಿಸಲಾಗಿದೆ. ಆದ್ದರಿಂದ ಯಾವುದೇ ಹಂತದಲ್ಲಿ ತಿಳುವಳಿಕೆಯ 
ಕೊರತೆಯು, ಹಿಂದಿನ ಹಂತದ ತಿಳುವಳಿಕೆಯ ಮೇಲೇ ಆಧಾರಿತವಾಗಿರುವ ಮುಂದಿನ 
ಹಂತದ ಪರಿಕಲ್ಪನೆಗಳ ಕಲಿಕೆಗೆ ದೊಡ್ಡ ಅಡಚಣೆಯನ್ನು ಉಂಟುಮಾಡುತ್ತದೆ. 
ಉದಾಹರಣೆಗೆ, ಸ್ಥಾನ ಬೆಲೆಯ ಕುರಿತಾಗಿ ಅಷ್ಮಾಗಿ ತಿಳುವಳಿಕ ಹೊಂದಿರದಿದ್ದರೆ, ಅದು, 


ಮಗುವು ಬಹು-ಅಂಕಿಯ ಸಂಖ್ಯೆಗಳನ್ನು ಕೊಟ್ಟಾಗ ಸಂಕಲನ, ವ್ಯವಕಲನ, ಗುಣಾಕಾರ 
ಮತ್ತು ಭಾಗಾಕಾರದ ಲೆಕ್ಕದ ಹಂತಗಳನ್ನು/ಕ್ರಮಾವಳಿಗಳನ್ನು ಕಲಿತು ಕರಗತ 
ಮಾಡಿಕೊಳ್ಳವುದರ ಮೇಲೆ ಪ್ರಭಾವ ಬೀರುತ್ತದೆ. ಕಲಿಕಾ ಸಾಧನಗಳ ಬಳಕೆಯು ಮುಂದಿನ 
ಕಲಿಕೆಗೆ ಅನುಕೂಲವಾಗುವಂತೆ ಬಲವಾದ ಅಡಿಪಾಯವನ್ನು ನಿರ್ಮಿಸುತದೆ. ಗಣಿತದ 
ಸಮಸ್ಯೆಯನ್ನು ಬಗೆಹರಿಸುವಲ್ಲಿ ಬಳಸುವ ವಿವಿಧ ಲೆಕ್ಕದ ಹಂತಗಳನ್ನು ಅರ್ಥೈಸಲು 
ಸಹಾಯ ಮಾಡುವ ಒಂದು ಬೋಧನಾ ಸಾಮಗ್ರಿಯಿಂದ ಸಾಧ್ಯವಿರುವ ಹಲವು 
ಉದಾಹರಣೆಗಳಲ್ಲಿ ಒಂದನ್ನು ನಾವಿಲ್ಲಿ ಕೊಡುತ್ತೇವೆ. 


ಉದಾಹರಣೆ 1: ಗಣಿತಮಾಲಾ [ನೋಡಿ ಚಿತ್ರ 1.1] ಸಮಾನ ಸಂಖ್ಯೆಯಲ್ಲಿ ಎರಡು ಬಣ್ಣಗಳ 
ಒಟ್ಟು ನೂರು ಮಣಿಗಳನ್ನು ಹೊಂದಿರುವ ಮಾಲೆಯಲ್ಲಿ ಒಂದಾದ ಮೇಲೆ ಇನ್ನೊಂದು 
ಬಣ್ಣದ ಗುಂಪಿನ ಮಣಿ ಬರುವಂತೆ ಹತರ ಗುಂಪಾಗಿ ವಿಂಗಡಿಸಲಾದ ಮಣಿಗಳನ್ನು 
ಜೋಡಿಸಲಾಗಿದೆ. ಈ ಸಂಖ್ಯೆಗಳ ಅನುಪಾತ ಉತ್ತಮ ಅನುಪಾತವಾಗಿದ್ದ ಇದು ಉತಮ 
ಸಂಯೋಜನೆ ಸಾಧ್ಯವಾಗಿಸಿದೆ. ಈ ಮಾಲೆ ಮೂಲತಃ ಯಣ ಸಂಖ್ಯೆಗಳನ್ನು 
ಹೊಂದಿರದ/ಯಣಾತ್ಮಕವಲ್ಲದ ಸಂಖ್ಯಾ ರೇಖೆಯ ಕಲಿಕಾ ಸಾಧನದ ಆವೃತ್ತಿಯಾಗಿದೆ. 
ಆದ್ದರಿಂದ ಮಣಿಗಳನ್ನು ಎಡದಿಂದ ಎಣಿಸಲಾಗುತದೆ. ಏಕೆಂದರೆ ಸೊನ್ನೆಯು ಯಾವುದೇ 
ಸಂಖ್ಯೆಯ ಸಾಲಿನಲ್ಲಿ ಎಲ್ಲಾ ಧನಾತ್ಮಕ ಸಂಖ್ಯೆಗಳ ಎಡಭಾಗದಲ್ಲಿರುತ್ತದೆ. ಆದ್ದರಿಂದ ನಾವು 
ಗಣಿತಮಾಲದಲ್ಲಿ ಇಪ್ಪತ್ತೈದು ಎಂದು ತೋರಿಸಿದಾಗ, ಇಪ್ಪತ್ತು ಅಥವಾ ಎರಡು ಹತ್ತುಗಳು 
ಎಡಭಾಗದಲ್ಲಿರುತವೆ ಮತ್ತು ಐದು ಅಥವಾ ಬಿಡಿ ಐದು ಬಲಭಾಗದಲ್ಲಿರುತ್ತದೆ. 


pe ದರ್‌ A 
A 


ಚಿತ್ರ1.1 


ಇದು ನಾವು ಇಪ್ಪತ್ತೈದು ಎಂದು ಬರೆಯುವ ರೀತಿ. ಇಲ್ಲಿ '2' ಎಷ್ಟು ಹತ್ತುಗಳಿವೆ 
ಎಂಬುದನ್ನು ಸೂಚಿಸುತ್ತದೆ, ಮತ್ತು '5' ಉಳಿದವು(ಬಿಡಿ ಗಳ ಎಣಿಕೆಯಾಗಿದೆ. ಆದರೂ 
ಎಡಭಾಗದಲ್ಲಿ "ಹತ್ತು' ಮತ್ತು ಬಲಭಾಗದಲ್ಲಿ "ಬಿಡಿ' ಸಂಖ್ಯೆಯನ್ನು ಬರೆಯುವ ಕ್ರಮವು 
ಕೇವಲ ಸಾಂಪ್ರದಾಯಿಕ ರೂಢಿಯಿಂದ ಬಂದಿದೆ. ಎಡಭಾಗದಲ್ಲಿ ಹತ್ತನ್ನು ಏಕೆ 
ಬರೆಯಲಾಗಿದೆ ಎಂದು ಕುತೂಹಲ ಹೊಂದಿರುವ ಮಗು ಕೇಳಬಹುದು. ಗಣಿತಮಾಲಾ 
"ಹತ್ತು' ಎಡಭಾಗದಲ್ಲಿದೆ ಎಂದು ಪ್ರದರ್ಶಿಸುತ್ತದೆ - ಆದರೆ ಕಟ್ಟುಗಳು ಮತ್ತು ಕೋಲುಗಳಿಂದ 
ಮಾಡಲಾದ ಸಂರಚನೆಯನ್ನು, ಅದನ್ನು ಯಾವುದೇ ಕ್ರಮದಲ್ಲಿ ಬೇಕಾದರೂ 
ಇರಿಸಬಹುದು. 


ಸಂಖ್ಯೆಗಳು 100 ರೊಳಗೆ ಇರುವವರೆಗೆ ಸಂಖ್ಯೆಗಳ ಪರಿಚಯ ಮತ್ತು ಹೋಲಿಕೆಗಾಗಿ, 
ಹಾಗೆಯೇ ಗಣಿತದ ಎಲ್ಲಾ ನಾಲ್ಕು ಮೂಲ ಕ್ರಿಯೆಗಳಿಗೆ, ಗಣಿತಮಾಲಾವನ್ನು 


ಬಳಸಬಹುದು. ಇದನ್ನು ಹೆಚ್‌ಸಿಎಫ್‌ (ಗHಲ್ಲ೯- ಮಹತ್ತರ ಸಾಮಾನ್ಯ ಅಪವರ್ತನ) 
ಕಂಡುಹಿಡಿಯಲು ಸಹ ಬಳಸಬಹುದು. ಪೂರ್ಣ ಸಂಖ್ಯೆಗಳಿಗೆ, ಗಣಿತಮಾಲಾದ ಎರಡು 
ಪಟ್ಟಿನ್ನು ಬಳಸಬಹುದು - ಇದರಲ್ಲಿ ನಾಲ್ಕು ಬಣ್ಣಗಳ 200 ಮಣಿಗಳನ್ನು ಬಳಸಬಹುದು. 
ಸಂಖ್ಯಾ ರೇಖೆಯ ಖಯಣ ಸಂಖ್ಯೆಗಳ ಭಾಗಕ್ಕೆ ಇನ್ನೂ ಎರಡು ಬಣ್ಣಗಳ ಮಣಿಗಳು 
ಬೇಕಾಗುತ್ತವೆ. ಪೂರ್ಣ ಸಂಖ್ಯೆ ಗುಣಾಂಕಗಳೊಂದಿಗೆ ಒಮ್ಮೆ ಮಾತ್ರ ಕಾಣಿಸಿಕೊಳ್ಳುವ 
ವೇರಿಯಬಲ್‌ (ಅಥವಾ ಅಜ್ಞಾತ) ಮತ್ತು ಹೆಚ್ಚಿನ ಸಮೀಕರಣಗಳನ್ನು ಪರಿಹರಿಸಲು 
ಇದನ್ನು ಬಳಸಬಹುದು. ಆಸಕ್ತ ಓದುಗರು ಹೆಚ್ಚಿನ ವಿವರಗಳಿಗಾಗಿ ಇಲ್ಲಿ ನೀಡಲಾದ 
ಉಲ್ಲೇಖಗಳಲ್ಲಿ ಡಬಲ್‌ ಗಣಿತಮಾಲಾವನ್ನು ನೋಡಬಹುದು. 


ಉದಾಹರಣೆ 2: ಸಮತಲ-ಉದ್ದ-ಘಟಕಗಳು (೯Lಲ- ಫ್ಲಾಟ್‌ಗಳು-ಲಾಂಗ್ಕ್‌-ಯೂನಿಟ್‌ಗಳು) 
ಅಥವಾ 2D ಬೇಸ್‌-10 ಬ್ಲಾಕ್‌ಗಳು: ಇಲ್ಲಿ ದೊಡ್ಡ ಚೌಕಗಳನ್ನು 10 * 10 ರಗಿಡ್‌ (ಚೌಕಗಳು 
ಅಥವಾ ಆಯತಗಳ ಸರಣಿಯನ್ನು ರೂಪಿಸುವ ರೇಖೆಗಳ ಜಾಲ) ಆಗಿ ವಿಭಜಿಸಲಾಗಿದ್ದು 
ಇವು ನೂರನ್ನು ಸೂಚಿಸುತ್ತವೆ. 10 * 1 ಆಯತಗಳು ಹತ್ತನ್ನು ಮತ್ತು ಚಿಕ್ಕ ಚೌಕಗಳು 
ಬಿಡಿಯನ್ನು/ಒಂದನ್ನು ಸೂಚಿಸುತ್ತವೆ [ಚಿತ್ರ 2.1 ನೋಡಿ]. ಗುಲಾಬಿ ಬಣ್ಣದ 10 'ಒಂದು'ಗಳು 
(ಘಟಿಕಗಳು) ಗುಲಾಬಿ ಬಣ್ಣದ ಹತ್ತರ ಗುಂಪು (ಉದ್ದ) ಮತ್ತು ಗುಲಾಬಿ ಬಣ್ಣದ 10 
ಹತ್ತುಗಳು ಗುಲಾಬಿ ಬಣ್ಣದ ನೂರರ (ಸಮತಲ) ಗುಂಪನ್ನು ನಿರ್ಮಿಸುವುದರಿಂದ 
ಇವುಗಳೆಲ್ಲದರ ಬಣ್ಣವು ಒಂದೇ ಆಗಿರಬೇಕು. ಒಂದು ವೇಳೆ, ಉದಾಹರಣೆಗೆ, ಅದು ಗುಲಾಬಿ 
ಬಣ್ಣದಿಂದ ಹಳದಿ ಬಣ್ಣಕ್ಕೆ ಬದಲಾದರೆ ಮಕ್ಕಳಿಗೆ ಗೊಂದಲವಾಗಬಹುದು. ಇದು ಅತ್ಯ೦ತ 
ಶಕಿಯುತವಾದ ಬೋಧನಾ ಸಾಮಗ್ರಿ ಯಾಗಿದ್ದ, ವಿರ್ದಿಷ್ಟವಾಗಿ ಲೆಕ್ಕಾಚಾರದ 
ಹಂತಗಳನ್ನು ಒಳಗೊಂಡಂತೆ ಪೂರ್ಣ ಸಂಖ್ಯೆಗಳಿಗೆ (3-ಅಂಕಿಗಳವರೆಗೆ| ಸಂಬಂಧಿಸಿದ 
ಬಹುತೇಕ ಎಲ್ಲವನ್ನೂ ಅರ್ಥೈಸುತ್ತದೆ. ವರ್ಗಮೂಲಗಳನ್ನು ಹುಡುಕಲು 


Figure 2.1 


[] 


ಚಿತ್ರ2.1 


ಬಾಗಾಕಾರಕ್ಕೂ ಸಹ ಇದು ಸಹಾಯ ಮಾಡುತದೆ! ಪ್ರಾಸಂಗಿಕವಾಗಿ, ಯಾರೂ ಈ 
ಸಾಮಗ್ರಿಯನ್ನು ಮಾರಾಟಿ ಮಾಡುವುದಿಲ್ಲ - ಇದು ಕನಿಷ್ಠ ಪ್ರಮಾಣದಲ್ಲಿಯೂ ಕೂಡ 
ದೊರೆಯುವುದಿಲ್ಲ. 3-ಅಂಕಿೀಯ ಸಂಖ್ಯೆಯೊಳಗೆ ಎಲ್ಲಾ ರೀತಿಯ ಭಾಗಾಕಾರದ ಲೆಕ್ಕಗಳನ್ನು 
ಮಾಡಲು, ಪ್ರತಿ ಸೆಟ್‌ ಕನಿಷ್ಠ 90 ಉದ್ದ ಮತ್ತು 90 ಘಟಿಕಗಳನ್ನು ಹೊಂದಿರಬೇಕು. ಇದರ 
ಮೂಲಕ ಹೆಚ್ಚಿನ ಗುಣಾಕಾರವನ್ನು ಸಹ ಮಾಡಬಹುದು. ಪ್ರತಿ ಸೆಟ್‌ನಲ್ಲಿ 15-20 


ಸಮತಲಗಳನ್ನು ನಾವು ಶಿಫಾರಸು ಮಾಡುತ್ತೇವೆ. ಚೌಕುಳಿ ಇರುವ ನೋಟ್‌ಬುಕ್‌ಗಳ 
ಹಾಳೆಗಳನ್ನು ಈ ವಸ್ತುವನ್ನು ತಯಾರಿಸಲು ಬಳಸಬಹುದು. ಅಂತಹ ಪ್ರತಿಯೊಂದು 
ಹಾಳೆಯಿಂದ ಸಾಮಾನ್ಯವಾಗಿ ಒಂದು ಮೂಲೆಯಿಂದ ಲೆಕ್ಕ ಹಾಕತೊಡಗಿದರೆ ನೂರು 
ಬರುತದೆ. ಹಾಳೆಯಲ್ಲಿ ವ್ಯತಿರಿಕ ದಿಕ್ಕಿನಲ್ಲಿ ಉಳಿದಿರುವ L ಆಕಾರವನ್ನು ಉದ್ದ ಮಾಡಲು 
ಬಳಸಬಹುದು ಮತ್ತು [1 ನ ಮೂಲೆಯು ಘಟಕಗಳನ್ನು ತಯಾರಿಸಲು ಒದಗುತ್ತದೆ. ಅಂತಹ 
ಯಾವುದೇ ಹಾಳೆಯ ವಿನ್ಯಾಸವು ಮೂಲಭೂತವಾಗಿ ವೇಷಮರೆಸಿಕೊಂಡಿರುವ 
ಗುಣಾಕಾರವಾಗಿದೆ (12 * 14 ಅನ್ನು ಪ್ರತಿನಿಧಿಸುವ ಚಿತ್ರ ೭2.2 ಅನ್ನು ನೋಡಿ). 


ಚಿತ್ರ 22 


ಇದು ಸಂಪೂರ್ಣವಾಗಿ ಎನ್‌ಸಿಇಆರ್‌ಟೆ (NCE್ನT) ಸೇರಿದಂತೆ ಹಲವಾರು ಪಠ್ಯಪುಸ್ತಕಗಳು 
ಒಳಗೊಂಡಿರುವ ಗಿಡ್‌ ಗುಣಾಕಾರಕ್ಕೆ ಅನುಗುಣವಾಗಿದೆ. 


ಈ ವಿನ್ಯಾಸದ ಅನುಕೂಲಗಳು ಸಾಮಾನ್ಯವಾಗಿ ಸಮತಲ-ಉದ್ದ-ಘಟಿಕಗಳನ್ನು (FLU) 
ದಶಮಾಂಶಗಳಿಗೆ ಒಯ್ಯುತ್ತದೆ. ಆ ವೇಳೆಗೆ ಮಕ್ಕಳು ದೊಡ್ಡವರಾಗಿರುವುದರಿಂದ ಅವರು 
ಗ್ರಾಫ್‌ ಪೇಪರ್‌ಗಳಿಗೆ ಬಣ್ಣ ಹಚ್ಚುತ್ತಾರೆ. ಉದಾಹರಣೆಗೆ: ಒಂದು ಸೆಂಟಿಮೀಟರ್‌ ಗ್ರಾಫ್‌ 
ಕಾಗದದಲ್ಲಿ, 10m * 10cm ಚದರವನ್ನು 1 ಎಂದು ತೆಗೆದುಕೊಳ್ಳಬೇಕು. 


ಆದ್ದರಿಂದ ಅದರ ಹತ್ತನೇ ಒಂದು ಬಾಗ, ಅಥವಾ 0.1, 1m * 10cm ಆಯತವಾಗುತದೆ. 


ಅದೇ ರೀತಿ 0.01, 1m » 1m ಜೌಕ ಅಥವಾ ತೆಳುವಾದ 1mm ~ 10cm 
ಆಯತವಾಗಿರಬಹುದು. 


0.001, 1mm ~* 1em ಆಯತವಾಗಿದೆ ಆದರೆ 0.0001 ಒಂದು ಚಿಕ್ಕ 1mm x 1mm 
ಚೌಕವಾಗಿದೆ. 


ಚಿತ್ರ 2.3 


ಈಗ 0.12 * 0.14 ಹಿಂದಿನ 12 * 14ರ ಚಿಕಣಿ ಆವೃತ್ತಿಯಾಗಿದೆ (ಚಿಕ್ಕ ಭಾಗವಾಗಿದೆ), ಹೀಗಾಗಿ 
ದಶಮಾಂಶ ಗುಣಾಕಾರವನ್ನು ಮಾಡುವುದೆಂದರೆ ಕೇಕ್‌ ತುಂಡು ಮಾಡಿದಂತೆ. 


0.12 x 0.14 ಎ೦ದರೆ 12 * 14 ಅನ್ನು 100 » 100 ರಿಂದ ಬಾಗಿಸಿದರೆ ಅದು ಪ್ರಮಾಣಿತ 
ಲೆಕ್ಕಚಾರದ ಹಂತ ಆಗಿದೆ ೯. 2.3 ನೋಡಿ] ಎಂದು ಅರ್ಥಮಾಡಿಕೊಳ್ಳಲು ಚಿಕಣೀಕರಣವು 
ಸಹಾಯ ಮಾಡುತದೆ. 


ಇದು ಎಲ್ಲಾ ರೀತಿಯಲ್ಲಿ ಬೀಜಗಣಿತದವರೆಗೆ ವಿಸರಿಸುತ್ತದೆ. ಸಮತಲ-ಉದ್ದ-ಘಟಕಗಳು 
(೯LU) ಎರಡು ವ್ಯತ್ಯಾಸಗಳೊಂದಿಗೆ ಬೀಜಗಣಿತದ ಟೈಲ್ಸ್‌ ಚದರ ಚಪ್ಪಡಿ)ಗಳಾಗಿ 
ಸಾಮಾನ್ಯೀಕರಿಸಲ್ಬಟ್ಟೆದೆ - 


ಚಿತ್ರ 24 


() ಆಯತದ ಆಯಾಮವು (ಮತ್ತು ಆದರ ಬದಿಗಳ ಚೌಕದ ಅನುಪಾತ) ಸ್ಥಿರವಾದ 1:10 
ಅನಮುಪಾತದಿಂದ ತೆರೆದುಕೊಳ್ಳುತ್ತದೆ. 


(i) ಎಲ್ಲವೂ, ಅ೦ದರೆ, ದೊಡ್ಡ ಚೌಕಗಳು, ಸಣ್ಣ ಚೌಕಗಳು ಮತ್ತು ಆಯತಗಳು ಧನ ಮತ್ತು 
ಯಣಗಳನ್ನು ಪ್ರತಿನಿಧಿಸುವ ಎರಡು ವಿಬಿನ್ನ ಬಣ್ಣಗಳಲ್ಲಿ (ಅದು ಎರಡು ಬದಿ 
ಹೊಂದಿರುವ ಅಥವಾ ಎರಡು ಪ್ರತ್ಯೇಕ ಸೆಟ್‌ಗಳಾಗಿರಬಹುದು) ಇರುತವೆ [ಚಿತ್ರ 2.4 ನೋಡಿ]. 


(ii) ಅದೇ ವಿನ್ಯಾಸವು ॥ +೬ 0) «೬ +೬ 4) ಗೆ ಮುಂದುವರೆಯುತ್ತದೆ ಮತ್ತು ಬಣ್ಣ ವ್ಯತ್ಯಾಸವು 
ಯಣ ಸಂಖ್ಯೆಯನ್ನು ಸೂಚಿಸುತ್ತದೆ (« + 2೫-4), (« - 2)% + 4) ಮತ್ತು « - 2೫೬ - 4) [ಚಿತ್ರ 


2.5 ನೋಡಿ]. ಪ್ರತಿಯೊಂದರಲ್ಲೂ ಅಂದರೆ ಪೂರ್ಣ ಸಂಖ್ಯೆಗಳು, ದಶಮಾಂಶಗಳು ಮತ್ತು 
ಬೀಜಗಣಿತಕ್ಕೂ ಇದು ಅನ್ನಯಿಸುತದೆ. 


*e ಚಿಕ್ಕ ಚೌಕಗಳು ಒಟ್ಟೆಗೆ ಇವೆ ಉದಾಹರಣೆಗೆ 32 * 54 ಅಥವಾ Gx 1: 2 (6x £4 
ನಂತಹ ದೊಡ್ಡ ಸಂಖ್ಯೆಗಳನ್ನು ಬಳಸಿದರೆ, ದೊಡ್ಡ ಚೌಕಗಳು ಸಹ ಒಟ್ಟಿಗೆ 
ಇರುವುದನ್ನು ಓದುಗರು ನೋಡಲು ಸಾಧ್ಯವಾಗುತ್ತದೆ 


ಜಿತ್ರ2.5 ನೋಡಿ 


*° ದೊಡ್ಡ ಚೌಕಗಳು ಮತ್ತು ಸಣ್ಣ ಚೌಕಗಳು ವಿರುದ್ಧ ಮೂಲೆಗಳನ್ನು ಆಕುಮಿಸುತ್ತವೆ 
*° ಆಯತಗಳು ಯಾವಾಗಲೂ ಉಳಿದ ಮೂಲೆಗಳಲ್ಲಿ ಎರಡು ಭಾಗಗಳಾಗಿರುತ್ತವೆ 


ಸಮತಲ-ಉದ್ದ-ಘಟಿಕಗಳನ್ನು ಬಳಸುವುದರೊಂದಿಗೆ ಪರಿಚಿತವಾಗಿರುವ ಮಗುವು 
ಬೀಜಗಣಿತದ ಟೈಲ್ಸ್‌ಗಳಲ್ಲಿ/ತದರ ಚಪ್ಪಡಿಗಳಲ್ಲಿ ಇಂತಹ ಅನೇಕ ಸಾಮಾನ್ಯ 
ಮಾದರಿಗಳನ್ನು ಸ್ವಾಭಾವಿಕವಾಗಿ ಗುರುತಿಸುತ್ತದೆ. ವಾಸ್ತವವಾಗಿ, ವೇದ ಗಣಿತದ ಬಹಳಷ್ಟು 
ವಿಷಯವನ್ನು ಸಮತಲ-ಉದ್ದ-ಘಟಿಕಗಳೊಂದಿಗೆ ವಿವರಿಸಬಹುದು. ಕೆಲವು 
ಸಂಕೇತಗಳನ್ನು ಸಮತಲ-ಉದ್ದ-ಘಟಕಗಳೊಂದಿಗೆ ಎರಡು ಬಣ್ಣಗಳಲ್ಲಿ ಉತ್ತಮವಾಗಿ 
ಅರ್ಥಮಾಡಿಕೊಳ್ಳಬಹುದು - ಧನಾತ್ಮಕ ಮತ್ತು ಯಣಾತ್ಮಕ - ಬೀಜಗಣಿತದ ಟೈಲ್ಸ್‌ /ಚದರ 
ಚಪ್ಪಡಿಗಳಂತೆ! 


ಬೀಜಗಣಿತದ ಉತ್ತಮ ಭಾಗವು ಮೇಲೆ ತೋರಿಸಿರುವ ನಾಲ್ಕು ಉದಾಹರಣೆಗಳಲ್ಲಿ ಬಣ್ಣದ 
ಮಾದರಿಗಳನ್ನು ಅರ್ಥಮಾಡಿಕೊಳ್ಳವಲ್ಲಿ ಮತ್ತು ಮಧ್ಯಾಂತರ 
ಅಪವರ್ತವನೀಕರಣ(ctಂriztiಂn್ಗನನ್ನು ಬೇದಿಸಲು ಅವುಗಳನ್ನು ಬಳಸುತ್ತದೆ. ಓದುಗರು 
ಈ ಲೇಖನದ ಕೊನೆಯಲ್ಲಿ ನೀಡಲಾಗಿರುವ ಲಿಂಕ್‌ಗಳನ್ನು ಬಳಸಿ ಈ ಕುರಿತು ಇನ್ನಷ್ಟು 
ಹೆಚ್ಚಿನ ವಿವರಗಳನ್ನು ತಿಳಿದುಕೊಳ್ಳಲು ಪ್ರೋತ್ಸಾಹಿಸಲಾಗಿದೆ. 


ಉದಾಹರಣೆ 3: ಕೌಂಟರ್‌ಗಳೊಂದಿಗೆ ಹತ್ತು-ಪ್ರೇಮ್‌ಗಳು: 


ಹತ್ತು ಚೌಕಟ್ಟುಗಳು, 10 ಚೌಕಗಳ 2 »* 5 ಗಿಡ್‌ಗಳಾಗಿವೆ, ಇವುಗಳನ್ನು ದುಂಡಗಿನ 
ಕೌಂಟಿರ್‌ಗಳೊಂದಿಗೆ ಬಳಸಲಾಗುತ್ತದೆ. ಬಾಕ್ಸ್‌ ಗಳನ್ನು ಒಳಗೊಂಡಂತೆ ಯಾವುದೇ ಕಾರ್ಡ್‌ 
ಪ್ರಕಾರದ ವಸ್ತುಗಳಿಂದ ಹತ್ತು-ಪ್ರೇಮ್‌ಗಳನ್ನು ಸುಲಭವಾಗಿ ತಯಾರಿಸಬಹುದು ಮತ್ತು 
ಕೌಂಟರ್‌ಗಳಿಗೆ ಬಟಿನ್‌ಗಳನ್ನು ಬಳಸಬಹುದು. 


ONO 
ONNOOIOOROO 

Wa Ll © | |©\©| | © 
OMIOOIOONOONOORNOO 

L OW CONOOICORCORCONOOIOC 
OM IOORCORCOROOIOONOONOONOONOD 


ಹತ್ತು-ಫ್ರೇಮ್‌ಗಳು ಮತ್ತು ಕೌಂಟರ್‌ಗಳನ್ನು ಬಳಸಿಕೂಂಡು 1 ರಿಂದ 10 ಸಂಖ್ಯೆಗಳನ್ನು ಈ 
ಕೆಳಗಿನಂತೆ ಪ್ರತಿನಿಧಿಸಬಹುದು [ಚಿತ್ರ 3.1 ನೋಡಿ]. 


ಪರ್ಯಾಯ ನಮೂನೆಯಲ್ಲಿ ಯಾವುದು ಹೊರಬರುತ್ತದೆ ಎಂದರೆ - () ಬೆಸ ಸಂಖ್ಯೆಯು 
ಮೇಲ್ಕಾಗದಲ್ಲಿ ಪ್ರತ್ಯೇಕವಾಗಿ ಜಿಗಿದು ನಿಲ್ಲುತ್ತದೆ ಮತ್ತು () ಸಮಸಂಖ್ಯೆಯು ಮಟ್ಟಿಸವಾಗಿ 
ಅಥವಾ ಮೇಲ್ಕಾಗದಲ್ಲಿ ಹೊರಹೊಮುಷದೆ. ಅದು ಮೂಲತಃ 'ಬೆಸ' ಮತ್ತು 'ಸಮ! ಈ 
ವ್ಯವಸ್ಥೆಯು ಸ್ವಾಭಾವಿಕ ಸಂಖ್ಯೆಗಳಿಗೆ ಸಂಬಂಧಿಸಿದಂತೆ ಅವುಗಳ ಗಣಿತದ 'ಬೆಸ' ಮತ್ತು 
'ಸಮ'ಗಳ ಅರ್ಥಕ್ಕೆ ಸಾಮಾನ್ಯ ಬಳಕ ಯನ್ನು ಹೇಗೆ ತನ್ನಷ್ಟಕ್ಕೆ ತಾನೆ ಸಂಪರ್ಕಿಸುತ್ತದೆ 
ಎಂಬುದನ್ನು ಗಮನಿಸಿ. ಸೂನ್ನೆಯು ಬೆಸವಾಗಿರಬೇಕೆ ಎಂದು ಒಬ್ಬರು ಕೇಳಬಹುದು ಮತ್ತು 
ಅದು ಬೆಸ ಸಂಖ್ಯೆಯ ಕೌಂಟರ್‌ ಅನ್ನು ಹೊಂದಿಲ್ಲದ ಕಾರಣ ಅದು ಬೆಸವಾಗಿರಲು 
ಸಾಧ್ಯವಿಲ್ಲ ಎ೦ದು ವಾದಿಸಬಹುದು. ಆದ್ದರಿಂದ ಅದು ಸಮವಾಗಿರಬೇಕು. 


ಈ ಹಂತದಲ್ಲಿ, ಒಂದು ಸಮ ಸಂಖ್ಯೆಗೆ ಇನ್ನೊಂದು ಸಮ ಸಂಖ್ಯೆಯನ್ನು ಸೇರಿಸಿದರೆ, 
ಮೊತ್ತವು ಪ್ರೇಮ್‌ನ ಮೇಲ್ಕಾಗದಲ್ಲಿ ಮಟ್ಟವಾಗಿರುತ್ತದೆ. ಸಮ ಸಂಖ್ಯೆಗೆ ಬೆಸ ಸಂಖ್ಯೆಯನ್ನು 
ಸೇರಿಸಿದರೆ, ಬರುವ ಬೆಸ ಸಂಖ್ಯೆಯಿಂದಾಗಿ ಮೊತ್ತದ ಮೇಲ್ಕ್ಮಾಗವು ಸಮವಿಲ್ಲದಂತಾಗುತ್ತದೆ, 
ಅಂದರೆ, ಮೇಲ್ಭಾಗದಲ್ಲಿ ಬೆಸ ಕೌಂಟರ್‌ ಇರುತ್ತದೆ, ಆದ್ದರಿಂದ ಅದು ಬೆಸವಾಗುತ್ತದೆ. ಆದರೆ 
ಎರಡು ಬೆಸ ಸಂಖ್ಯೆಗಳನ್ನು ಸೇರಿಸಿದರೆ ನಂತರ ಹೊರತೆಗೆಯುವ ಭಾಗಗಳು ಒಟ್ಟಿಗೆ 
ಹೊಂದಿಕೊಳ್ಳುವ ಮೂಲಕ ಪರಸ್ಪರ ಸರಿದೂಗುತ್ತವೆ ಮತ್ತು ನಾವು ಮೊತ್ತವಾಗಿ ಸಮ 
ಸಂಖ್ಯೆಯನ್ನು ಪಡೆಯುತ್ತೇವೆ. 


ಚಿತ್ರ 3.2 


ಸಮ ಮತ್ತು ಬೆಸ ಸಂಖ್ಯೆಗಳ ಈ ದೃಶ್ಯೀಕರಣವು [ಚಿತ್ರ 3.2 ನೋಡಿ] ಮಕ್ಕಳಿಗೆ ಸಮ ಮತ್ತು 
ಬೆಸ ಸಂಖ್ಯೆಗಳ ಪರಿಭಾಷೆಯನ್ನು ಅರ್ಥಮಾಡಿಕೂಳ್ಳಲು ಸಹಾಯ ಮಾಡುತ್ತದೆ, ಈ 
ಸಂಖ್ಯೆಗಳನ್ನು ಒಟ್ಟೆಗೆ ಸೇರಿಸಿದಾಗ ಏನಾಗುತ್ತದೆ ಎಂಬುದನ್ನು ಲೆಕ್ಕಾಚಾರ ಮಾಡಲು 
ಸಹಾಯ ಮಾಡುತದೆ. 


ಮತ್ತೆ ಸೊನ್ನೆಯು ಉಳಿದ ಸಮ ಸಂಖ್ಯೆಗಳಂತೆಯೇ ವರ್ತಿಸುತ್ತದೆಯೇ, ಅಂದರೆ ಸೊನ್ನೆಯ 
ಮೊತ್ತ ಮತ್ತು ಸಮ ಸಂಖ್ಯೆಯು ಸಮ ಸಂಖ್ಯೆಯೇ? ಸೊನ್ನೆ ಮತ್ತು ಬೆಸ ಸಂಖ್ಯೆಯು ಬೆಸ 
ಸಂಖ್ಯೆಗೆ ಕಾರಣವಾಗಬಹುದೇ? ಇದು ಸೂನ್ನೆಯು ಸಮ ಸಂಖ್ಯೆಯಾಗಿದೆ ಎಂಬುದನ್ನು 
ಗಟ್ಟೆಗೊಳಿಸುತದೆ. 


ಕಥೆ ಇಲ್ಲಿಗೆ ಮುಗಿಯುವುದಿಲ್ಲ! 


ದೊಡ್ಡ ಸಂಖ್ಯೆಗಳೊಂದಿಗೆ ಇದಕ್ಕೆ ಏನಾಗುತ್ತದೆ ಎಂಬುದನ್ನು ಅರ್ಥಮಾಡಿಕೊಳ್ಳವುದು 
ಮುಂದಿನ ಹಂತವಾಗಿದೆ. 


3-ಅಂಕಿಯ ಸಂಖ್ಯೆಗಳಿಗೆ ಹೋಗುವ ಮೊದಲು, 


ಚಿತ್ರ 3.3 


ಯಾವುದೇ 2-ಅಂಕಿಯ ಸಂಖ್ಯೆಯು ಹತ್ತು (ದಶಕ) ಮತ್ತು ಒಂದರಿಂದ (ಬಿಡಿಯಿಂದ) 
ಮಾಡಲ್ಪಟ್ಟಿದೆ ಎಂದು ಮಗು ಕಲಿಯುತ್ತದೆ. ಆದ್ದರಿಂದ, ಹತ್ತು ಚೌಕಟ್ಟುಗಳನ್ನು 
ಬಳಸಿದಾಗ, 27 ಅಥವಾ 32 ರಂತಹ ಸಂಖ್ಯೆಯು ಈ ರೀತಿ ಕಾಣುತ್ತದೆ [ಚಿತ್ರ 3.3 ನೋಡಿ]. 
ಹತ್ತು ಸಮ ಸಂಖ್ಯೆಯಾಗಿರುವುದರಿಂದ, ಇದಕ್ಕ ಹಲವಾರು ಹತ್ತುಗಳನ್ನು 
ಒಟ್ಟುಗೂಡಿಸಿದರೂ ಇದು ಸಮ ಸಂಖ್ಯೆಯಾಗಿಯೇ ಉಳಿಯುತದೆ. ಆದ್ದರಿಂದ ಎಷ್ಟು 
ಸಂಖ್ಯೆಯು ಹತ್ತುಗಳಿದ್ದರೂ ಅದು ಬೆಸ ಅಥವಾ ಸಮಕ್ಕೆ ಕೊಡುಗೆ ನೀಡುವುದಿಲ್ಲ: ಇದು 
ಒಂದರ (ಒಂದರ ಸ್ಥಾನದಲ್ಲಿರುವ ಸಂಖ್ಯ) ಸಂಖ್ಯೆ, ಅ೦ದರೆ, ಸಂಖ್ಯೆಯು ಬೆಸವಾಗಿದೆಯೇ 
ಅಥವಾ ಸಮವಾಗಿದೆಯೇ ಎಂದು ಘಟಕದ ಅಂಕೆ ನಿರ್ಧರಿಸುತ್ತದೆ. ನೂರು ಹತರಿಂದ 
ಮಾಡವಲ್ಬಟ್ಟೆರುವುದರಿಂದ, ಸಾವಿರಕ್ಕೂ ಅದೇ ಅನ್ವಯಿಸುತ್ತದೆ ಮತ್ತು ಅದೇ ರೀತಿ ಸಾವಿರ 
ಮತ್ತು ಲಕ್ಷಗಳು ಮತ್ತು ಮಿಲಿಯನ್‌ಗಳಂತಹ ಎಲ್ಲಾ ಹೆಚ್ಚಿನ ಸ್ಥಾನ-ಮೌಲ್ಯದ ಘಟಕಗಳಿಗೆ 
ಇದು ಅನ್ನಯಿಸುತ್ತದೆ, ಅದೇ ತಂತ್ರವು ಯಾವುದೇ ಸ್ವಾಭಾವಿಕ ಸಂಖ್ಯೆಗೆ ಅದು ಎಷ್ಟೇ 
ಅಂಕಿಗಳನ್ನು ಹೊಂದಿದ್ದರೂ ಸಹ ಕಾರ್ಯನಿರ್ವಹಿಸುತ್ತದೆ. ಎಲ್ಲಾ ಸಂದರ್ಭಗಳಲ್ಲಿ, ನಾವು 
ಒಂದರ ಸ್ಥಾನದಲ್ಲಿರುವ ಅಂಕೆಗಳನ್ನು ನೋಡಬಹುದು ಮತ್ತು ಅದು ಬೆಸ ಅಥವಾ 
ಸಮವಾಗಿದೆಯೇ ಎಂದು ಲೆಕ್ಕಾಚಾರ ಮಾಡಬಹುದು. 


ಮೇಲಿನವು ಸಾಮಾನ್ಯವಾಗಿ ಹೆಚ್ಚು ಔಪಚಾರಿಕ ವ್ಯಾಖ್ಯಾನದಿಂದ ಬಿನ್ನವಾಗಿವೆಯೇ: 
ಸಮಸಂಖ್ಯೆಯು 2 ರಿಂದ ಭಾಗಿಸಬಹುದಾದ ಸಂಖ್ಯೆಯಾಗಿದೆ, ಅಥವಾ ಕೆಲವುಗ - 0,1,2, 3, 
4..ಗ ೭2೧ ಎಂದು ಬರೆಯಬಹುದೇ? ಅಥವಾ ಬೆಸ ಸಂಖ್ಯೆಯು 2 ರಿಂದ ಬಾಗಿಸಲಾಗದ 
ಯಾವುದೇ ಸಂಖ್ಯೆಯಾಗಿದೆ, ಅದು 2 ರಿಂದ ಭಾಗಿಸಿದಾಗ ಶೇಷ 1 ಉಳಿಯುತ್ತದೆ ಅಥವಾ 
ಕೆಲವುಗ-0,1,2, 3,4 ಗಾಗಿ 20 * 1 ಎಂದು ಬರೆಯಬಹುದೇ? 


ಓದುಗರು ಯೋಚಿಸಬಹುದು, ಬೆಸ ಸಂಖ್ಯೆ 7 ಮತ್ತು ಸಮ ಸಂಖ್ಯೆ 6 ಕೈ ೧ - 3 ಅಲ್ಲವೇ? 11 
ಕೈ ಅಥವಾ 26 ಕೈ ೧-? ಏನು ಎಂದು ನೀವು ಯೋಚಿಸುತ್ತೀರಿ? ಮೇಲೆ ನೀಡಿರುವ ಚಿತ್ರದಲ್ಲಿ, 
ಗ ಎ೦ದರೆ ಪ್ರೇಮ್‌ನಲ್ಲಿ ಎರಡೂ ಕಾಲಮ್‌ಗಳ ಸಾಮಾನ್ಯ ಎತ್ತರವಲ್ಲದೆ ಬೇರೇನೂ ಅಲ್ಲ. 
ಇದು 2 ರಿಂದ ಭಾಗಿಸಿದ ಸಂಖ್ಯೆಯ ಭಾಗಲಬ್ಮವಾಗಿದೆ, ಹೊರಗೆ ಜಿಗಿಯುವ ಸಂಖ್ಯೆಯು 
ಶೇಷವಾಗಿದೆ, ಇದು ಸಮ ಸಂಖ್ಯೆಗಳಿಗೆ ಸಹಜವಾಗಿ ಕಾಣುವುದಿಲ್ಲ. 


ಬೆಸ ಸಂಖ್ಯೆಯ ಬೀಜಗಣಿತದ ಪುರಾವೆ ೬ ಬೆಸ ಸಂಖ್ಯೆಯನ್ನು - ಸಮವಾಗಿ (2m + 1 + (2n 
+) =2m+n+1+1=2m+n+1)woದುಹತ್ತರಚೌಕಟ್ಟಿನಲ್ಲಿ ಸಾದೃಶ್ಯವಾಗಿ 
ಸ್ಪಷ್ಟವಾಗಿ ವಿವರಿಸಲಾಗಿದೆ. ಹತರ ಚೌಕಟ್ಟಿನ ದೃಶ್ಯಗಳೊಂದಿಗೆ ಪರಿಚಿತವಾಗಿರುವ 
ಯಾವುದೇ ಮಗುವಿಗೆ, ಅದು ತುಂಬಾ ಸ್ಪಷ್ಟವಾಗುತ್ತದೆ ಮತ್ತು ಅರ್ಥಪೂರ್ಣವಾಗಿರುತ್ತದೆ. 
ಇಲ್ಲದಿದ್ದರೆ ಇದು ಕೇವಲ ಚಿನ್ನೆಗಳೊಂದಿಗೆ ಕೂಡಿರುವ ಸ್ಪರ್ಶಿಸಲೂ ತುಂಬಾ 
ಭಯಾನಕವಾಗಿರುವ ಕೆಲವು ಬೀಜಗಣಿತದ ಮ್ಯಾಜಿಕ್‌ ಆಗಬಹುದು. ಸಮ ಸಂಖ್ಯೆ * ಬೆಸ 
ಸಂಖ್ಯೆ ಮತ್ತು ಸಮ ಸಂಖ್ಯೆ ೬ ಸಮ ಸಂಖ್ಯೆಗೆ ಇದೇ ರೀತಿಯ ಜೌಕಟ್ಟಿಗಳನ್ನು ಬಳಸಿ 
ವಿನ್ಯಾಸಗೊಳಿಸಲು ಓದುಗರನ್ನು ಪ್ರೋತ್ಸಾಹಿಸಲಾಗುತದೆ. 


ಹತ್ತರ -ಪಫ್ರೇಮ್‌ಗಳು ಇತರ ಉಪಯೋಗಗಳನ್ನೂ ಹೊಂದಿವೆ ಮತ್ತು ಅವುಗಳನ್ನು 
ಅನ್ನೇಷಿಸಲು ನಾವು ಓದುಗರಿಗೆ ಸಾಕಷ್ಟು ಪ್ರೋತ್ಸಾಹಿಸುತ್ತೇವೆ! ವಿಶೇಷವಾಗಿ ಅವು ಸ್ಥಯಂ 
ಕಲಿಕೆಗೆ ಚಾಲನೆ ನೀಡುವಲ್ಲಿ ಸಹಾಯಕವಾಗಿವೆ. 


10 ನೇ ತರಗತಿಯವರೆಗೆ, ಗಣಿತವು ಪ್ರತಿ ಮಗುವಿಗೆ ಅವನ/ಅವಳ ಒಲವು ಮತ್ತು/ಅಥವಾ 
ಪ್ರಾನೀಣ್ಯತೆಯನ್ನು ಲೆಕ್ಕಿಸದೆ ಕಡ್ಡಾಯವಾಗಿ ಅಭ್ಯಸಿಸಬೇಕಾದ ವಿಷಯವಾಗಿದೆ. ಬೋಧನಾ 
ಸಾಮಗಿಗಳು ಹೆಚ್ಚಿನ ಮಕ್ಕಳಿಗೆ ಚೆನ್ನಾಗಿ ಅರ್ಥಮಾಡಿಕೊಳ್ಳಲು ಸಹಾಯ ಮಾಡುತ್ತವೆ 
ಮತ್ತು ಗಣಿತಶಾಸ್ತ್ರದ ಅವಲಂಬಿತರಿಗೆ ಚಿಂತನೆಗೆ ಸಾಕಷ್ಟು ಮೆದುಳಿಗೆ ಮೇವನ್ನು 
ಒದಗಿಸುತ್ತವೆ. ಆದ್ದರಿಂದ ಈ ದಿನಗಳಲ್ಲಿ ಹೆಚ್ಚಿನ ಪಠ್ಯಪುಸಕಗಳು, ಎನ್‌ಸಿಇಆರ್‌ಟಿ 
ಸೇರಿದಂತೆ, ಸಾಕಷ್ಟು ಬೋಧನಾ ಸಾಮಾಗಿಗಳನ್ನು ಬಳಸುವುದನ್ನು ಉಲ್ಲೇಖಿಸುತ್ತವೆ. 
ಆದರೂ, ಶಿಕಕರಿಗೆ ಅವುಗಳು ಅಷ್ಕೊಂದು ಪರಿಚಿತವಾಗಿರುವುದಿಲ್ಲ ಮತ್ತು ಅವರು 
ಪಠ್ಯಪುಸ್ತಕಗಳ ಹೊರಗೆ ಅವುಗಳನ್ನು ನೋಡದಿರಬಹುದು. ಆದ್ದರಿಂದ ಬಹಳಷ್ಟು 
ಬೋಧನಾ ಸಾಮಾಗಿಗಳನ್ನು ತೆರೆದು ನೋಡಿಲ್ಲ ಮತ್ತು ಬಳಕೆಯಾಗಿಲ್ಲ. 


ಪರಾಮರ್ಶನಗಳು: 


* Dhankar, R: Teaching and Learning of Mathematics 
https://azimpremjiuniversity.edu.in/SitePages/pdf/The-Teaching-and-Learning-of 
Mathematics.pdf 

* Ganitmala — a visual manual: http://teachersofindia.org/en/activity/visual-manual- 
ganitmala-0# 

* Double ganitmala: 

- Intro to integers: http:/www.teachersofindia.org/en/presentation/integers-ganit-mala 

- Comparing integers: http://www.teachersofindia.org/en/presentation/comparing-integers- 
ganit-mala 

- Adding integers: http://www.teachersofindia.org/en/presentation/addition-ganit-mala 


- Subtracting integers: http://www.teachersofindia.org/en/presentation/subtraction-ganit-mala 
- Initiating equations: http://teachersofindia.org/en/presentation/solving-equations-ganit-mala 
- Simple equations: http://teachersofindia.org/en/presentation/solving-simple-equations-ganit- 
mala 


- Complex equations: http://teachersofindia.org/en/presentation/solving-complex-equations- 
ganit-mala 

* FLU in multiplication: http://teachersofindia.org/en/presentation/initiating-multiplication 

* Algebra tiles: 

- Demo: http://www. youtube.com/watch?v=4AwXOibqGxlI 

- Practice: http://illuminations.nctm.org/Activity.aspx?1d=3482 


KKK 


ಸಾತಿ ಸರ್ಕಾರ್‌: ಇವರು ಅಜೀಂ ಪ್ರೇಮ್‌ಜಿ ವಿಶ್ವವಿದ್ಯಾಲಯದ ಸ್ಕೂಲ್‌ ಆಫ್‌ 
ಕಂಟಿನ್ಯೂಯಿಂಗ್‌ ಎಜುಕೇಶನ್‌ ಮತ್ತು ಯೂನಿವರ್ಸಿಟಿ ಸಂಪನ್ಮೂಲ ಕೇಂದ್ರದಲ್ಲಿ 
ಸಹಾಯಕ ಪ್ರಾಧ್ಯಾಪಕರಾಗಿದ್ದಾರೆ. ಗಣಿತ ಅವರ ಜೀವನದಲ್ಲಿ ಎರಡನೇ ಪ್ರೀತಿ ಗಳಿಸಿರುವ 
ವಿಷಯವಾಗಿದೆ (ಮೊದಲನೆಯದು ರೇಖಾಚಿತ). ಅವರು ಇಂಡಿಯನ್‌ ಸ್ಮ್ಯಾಟೆಸ್ಟಿಕಲ್‌ 
ಇನ್‌ಸ್ಥಿಟ್ಕೊಟ್‌ನಿಂದ ಬಿ ಸ್ಮ್ಕ್ಯಾಟ್‌-ಎಂ ಸ್ಯಾಟ್‌ (B.Stat-M.St!) ಮತ್ತು ಸಿಯಾಟಿಲ್‌ನ 
ವಾಷಿಂಗೃನ್‌ ವಿಶ್ವವಿದ್ಯಾಲಯದಿಂದ ಗಣಿತಶಾಸ್ಪದಲ್ಲಿ ಎಂಎಸ್‌ (್ಬಬs) ಪದವಿ ಪಡೆದ್ದಾರೆ. 
5 ವರ್ಷಗಳಿಗೂ ಹೆಚ್ಚು ಕಾಲದಿಂದ ಮಕ್ಕಳು ಮತ್ತು ಶಿಕ್ಷಕರಿಗೆ ಗಣಿತ ಪಾಠ ಮಾಡುತ್ತಿದ್ದಾರೆ 
ಮತ್ತು ಕರಕುಶಲ ಕಲೆಯಲ್ಲಿ ವಿಶೇಷವಾಗಿ ಒರಿಗಾಮಿಯಲ್ಲಿ ಆಳವಾದ ಆಸಕ್ತಿ 
ಹೊಂದಿದ್ದಾರೆ. ಅವರನ್ನು swati.sircar@apu.edu.in ನಲ್ಲಿ ಸಂಪರ್ಕಿಸಬಹುದು. 


ಅನುವಾದ: ಶ್ರೀನಿಧಿ ಅಡಿಗ ಪರಿಶೀಲನೆ: ನಾಗಮಣಿ ಎಸ್‌.ಎನ್‌. 


